ಕರ್ನಾಟಿಕ ವಿಧಾನ ಪರಿಷತ್ತು 


| ಒದಗಿಸುವುದು -. 


ಯಾವುವು; (ಸ್ಪಷ್ಟ ವಿವರ 


ಸದಸ್ಯರ ಹೆಸರು ಶ್ರೀ ರಘುನಾಥ್‌ ರಾವ್‌ ಮಲ್ಕಾಪೂರೆ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |292 (254) 
ಉತ್ತರಿಸಬೇಕಾದ ದಿನಾಂಕ .| 14.09,2021 
ಉತ್ತರಿಸುವವರು | ನಗರಾಭಿವೃದ್ಧಿ ಸಚಿವರು 
|! ಕ್ರ.ಸಂ ಪ್ರಶ್ತೆ ಉತ್ತರ 
| ಅ) ! ಬೀದರ್‌ ಸಗರದಲ್ಲಿ | ಕರ್ನಾಟಿಕ ನಗರ ನೀರು ಸರಬರಾಜು ಮತ್ತು 
ಒಳಚರಂಡಿ ಮತ್ತು ' ಒಳಚರಂಡಿ ಮಂಡಳಿ ವತಿಯಿಂದ ಬೀದರ್‌ 
ಕುಡಿಯುವ ನೀರಿನ | ನಗರದಲ್ಲಿ ಕೈಗೊಂಡಿರುವ ಒಳರಂಡಿ ಮತ್ತು 
ವ್ಯವಸ್ಥೆ ಕಲ್ಪಿಸುವ | ಕುಡಿಯುವ ನೀರು ಯೋಜನೆಯ ವಿವರಗಳು ಈ 
ಕಾರ್ಯಕ್ಕೆ ಕೆಳಕಂಡತಿದೆ. 
ಕೈಗೆತ್ತಿಕೊಂಡಿರುವ ಅ. ಒಳಚರಂಡಿ ಯೋಜನೆ ವ್ಯವಸ್ಮೆ 
ಕಾಮಗಾರಿಗಳು | ಬೀದರ್‌ ನಗರದಲ್ಲಿ ಒಳಚರಂಡಿ ವ್ಯವಸ್ಥೆ ಕಲ್ಪಿಸಲು | 


| ವಲಯ-3 ಮತ್ತು ವಲಯ-1 & 3 ರ ಬಿಟ್ಟು ಹೋದ ' 


"ಒಳಚರಂಡಿ ಯೋಜನೆಯ ಅಂದಾಜು ಮೊತ್ತ 
1ರೂ.129.41 ಕೋಟಿಗಳು:- 


| ಕೆಗೆತಿಕೊಳಲಾಗಿದೆ. ವಿವರಗಳು ಈ ಕೆಳಕಂಡಂತಿದೆ. 


ಕರ್ನಾಟಿಕ ನಗರ ವೀರು ಸರಬರಾಜು ಮತ್ತು 
ಒಳಚರಂಡಿ ಮಂಡಳಿ ಪತಿಯಿಂದ ಕೇಂದ್ರ 
ಪುರಸ್ಕೃತ' ಅಮೃತ್‌ ಯೋಜನೆಯಡಿ ವಲಯ-2, 


ಪ್ರದೇಶಗಳಲ್ಲಿ 
ಒಟ್ಟಾರೆ 


ಒಳಚರಂಡಿ ಕಾಮಗಾರಿಯನ್ನು 
ರೂ.216.37 ಕೋಟಿಗಳಿಗೆ 


1 ಕೇಂದ್ರ ಪುರಸ್ಕೃತ ಅಮೃತ್‌ 
ಯೋಜನೆಯಡಿ ಬೀದರ್‌ ನಗರದ ವಲಯ:-2 ಕೈ 


1. 13300 ಕಮೀ. ಒಳಚರಂಡಿ ಭಿ 


ಮಾರ್ಗ ಅಳವಡಿಸಲಾಗಿದೆ, f 
2. 12109 ಸಂಖ್ಯೆ ಗೃಹ ಸಂಪರ್ಕ 
ಜೋಡಣೆಗಳನ್ನು ಕಲ್ಪಿಸಲಾಗಿದೆ 


3. ಅಮಲಾಪೂರ್‌ ನಾಲಾ ದಲ್ಲಿ ಒಂದು ಸಂಖ್ಯೆ 
ವೆಟವೆಲ್‌ ಮತ್ತು ನ್ಯೂ ಆದರ್ಶ 
ಕಾಲೋನಿಯಲ್ಲಿ ಒಂದು ಸಂಖ್ಯೆ ವೆಟ್‌ವೆಲ್‌ 
ನಿರ್ನಿಸಲಾಗಿದೆ. 
ಗೋರನಳ್ಳಿ(ಬಿ) ಗ್ರಾಮದ ವ್ಯಾಪ್ತಿಯಲ್ಲಿ 
17.26 ಎಂ.ಎಲ್‌.ಡಿ. ಸಾಮಥ್ರ್ಯದ ಮಲೀನ 
ನೀರು ಸಂಸ್ಕರಣಾ ಘಟಿಕ (SBR tp) 
ನಿರ್ಮಿಸಲಾಗಿದೆ. 
ಸದರಿ ಕಾಮಗಾರಿಯು ಡಿಸೆಂಬರ್‌ 2019ರಲ್ಲಿ 
ಮುಕ್ತಾಯಗೊಳಿಸಿ ಚಾಲನೆಗೊಳಿಸಲಾಗಿದೆ. 


{nN 


ಯೋಜನೇಉಳಿತಾಯ ಮೊತ್ತ ದಲ್ಲಿ) ಅಂದಾಜು 


1700 (ವಲಯ 12,3 ರಲ್ಲಿ) ಗೃಹ ಸಂಪರ್ಕಗಳನ್ನು 


ಬ ಕೇಂದ್ರ ಪುರಸ್ಮಂತ ಅಮೃತ್‌ 
ಯೋಜನೆಯಡಿ ಬೀದರ್‌ ನಗರದ ವಲಯ:3 ಕೆ 
ಒಳಚರಂಡಿ ಯೋಜನೆ (ಹೆಚ್ಚುವರಿ 
ಅನುದಾನದಡಿ) ಅಂದಾಜು ಮೊತ್ತ ರೂ.69.26 | 
ಕೋಟಿಗಳು:- 
1. 67.07 ಕಿ.ಮೀ. ಒಳಚರಂಡಿ ಕೊಳವೆ ಮಾರ್ಗ | 
ಅಳವಡಿಸುವುದು, } 
2. 8025 ಸಂಖ್ಯೆ ಗೃಹ ಸಂಪರ್ಕ 
ಜೋಡಣೆಗಳನ್ನು ಕಲ್ಪಿಸುವುದು ಹಾಗೂ 
3. ಒಂದು ಸಂಖ್ಯೆ ವೆಟ್‌ವೆಲ್‌ ಮತ್ತು ನೌಬಾದ 
ಗ್ರಾಮದ ವ್ಯಾಪ್ತಿಯಲ್ಲಿ 7.00 ಎಂ.ಎಲ್‌.ಡಿ. 
ಸಾಮಥ್ಯದ ಮಲೀನ ನೀರು ಸಂಸ್ಕರಣಾ 
ಘಟಕ (58R typ) ನಿರ್ಮಿಸುವುದು. 


3) ಕೇಂದ್ರ . ಪುರಸ್ಕಂತ ಅಮೃತ್‌ 
ಯೋಜನೆಯಡಿ ಬೀದರ್‌ ನಗರದ ವಲಯ-3 &1 
ರ ಬಿಟ್ಟಿ ಹೋದ ಪ್ರದೇಶಗಳಲ್ಲಿ, ಒಳಚರಂಡಿ 


ಮೊತ್ತ ರೂ.17.70 ಕೋಟಿಗಳು: - 
1. 38.91 ಕಿ.ಮೀ. ಒಳಚರಂಡಿ ಕೊಳವೆ ಮಾರ್ಗ 


ಅಳವಡಿಸುವುದು, 
2. 2300 ಸಂಖ್ಯೆ ಗೃಹ ಸಂಪರ್ಕ 
ಜೋಡಣೆಗಳನ್ನು ಕಲ್ಪಿಸುವುದು. | 


ಆ. ನೀರು ಸರಬರಾಜು ವ್ಯವಸ್ಥೆ :- 

ಬೀದರ್‌ ನಗರದಲ್ಲಿ ನೀರು ಸರಬರಾಜು ವ್ಯವಸ್ಥೆ 
ಕಲ್ಪಿಸಲು ರೂ.2490 ಕೋಟಿಗಳ ಅಂದಾಜು 
ಮೊತ್ತದಲ್ಲಿ ಕರ್ನಾಟಕ ನಗರ ವೀರು ಸರಬರಾಜು 
ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ ನಗರದ 
5 ವಲಯ (ವಲಯ 1, 2 3 ಮತ್ತು 7, 8 ಗಳಲ್ಲಿ 
ಸುಮಾರು 90.00 ಕಿ.ಮೀ. ವಿತರಣಾ ಜಾಲ ಮತ್ತು 


ಅಳವಡಿಸುವ ಕಾಮಗಾರಿಯನ್ನು ಕೈಗೊಂಡು 
ಪೂರ್ಣಗೊಳಿಸಿ 2017 ರಲ್ಲಿ ನಗರಸಭೆ ಬೀದರ ರವರಿಗೆ | 
ಹಸ್ತಾಂತರಿಸಲಾಗಿರುತ್ತದೆ. 


್ಠ 


ಇಲ್ಲದೇ ಇರುವುದು | 
1 ಸರ್ಕಾರದ ಗಮನಕ್ಕೆ 


ಒಳಚರಂಡಿ ನಿರ್ಮಾಣ 
ಹಂತ 1ರ ಕಾಮಗಾರಿ 
ಯಾವ ಹಂತದಲ್ಲಿದೆ; 
ಪೂರ್ಣಗೊಂಡಿರುವ 
ಕಡೆಗಳಲ್ಲಿ 
ಸಾರ್ವಜನಿಕರಿಗೆ 
ಸರಿಯಾಗಿ ಉಪಯೋಗಕ್ಕೆ 


ಎನ್‌ಕೆಯುಎಸ್‌ಐಪಿ (NಜUSI) ಯೋಜನೆಯಡಿ ! 
ಒಳಚರಂಡಿ ಕಾಮಗಾರಿ ಬೀದರ್‌ ನಗರ ಪ್ರದೇಶದ 
ಶೇ.33% ಕೇತದ ವ್ಯಾಪ್ತಿಯಲ್ಲಿ ಒಳಚರಂಡಿ 
ಕಾಮಗಾರಿ ಗುತ್ತಿಗೆ ಕರಾರಿನಂತೆ ಕೈಗೊಳ್ಳಲಾಗಿದ್ದು, 
ಕಾಮಗಾರಿ ಪೂರ್ಣಗೊಂಡಿರುತ್ತಬೆ. ಆದರೆ, ಈ। 
ಯೋಜನೆಯಡಿ ಪ್ರತಿ ಮನೆಗೆ ಒಳಚರಂಡಿ ಗೃಹ! 
ಸಂಪರ್ಕ ನೀಡಲು ಅವಕಾಶ ವಿರುವುದಿಲ್ಲ. ಇದನ್ನು 


ಸಂಬಂಧಪಟ್ಟ ಬಳಕೆದಾರರು ಅವರ ವಚ್ಚದಲ್ಲಿ ; 
ಮಾಡಿಕೊಳ್ಳಬೇಕಾಗಿರುತುದೆ. 


ಬಂದಿದೆಯೇ; 
ಬಂದಿದ್ದಲ್ಲಿ, ಈ ಯೋಜನೆ 
ವಿಫಲವಾಗಲು 
ಕಾರಣಗಳೇನು; (ಮಾಹಿತಿ 
ನೀಡುವುದು) 


ಸಂಪರ್ಕ 


ನಗರದಲ್ಲಿ ಅಳವಡಿಸಿರುವ ಕೊಳವೆಗೆ ಸೀಮಿತವಾಗಿ 
ಗೃಹ ಸಂಪರ್ಕಗಳನ್ನು 12198 ನೀಡಬಹುದಾಗಿದ್ದು, 
ಇವುಗಳ ಪೈಕಿ 3450 ಮನೆಗಳಿಗೆ ಮಾತ್ರ ಬಳಕೆದಾರರು 
ತಮ್ಮ ಖರ್ಚಿನಲ್ಲಿ ಪಡೆದುಕೊಂಡಿರುತ್ತಾರೆ. 
ಉಳಿದ ಗೃಹ ಸಂಪರ್ಕಗಳನ್ನು ಬಳಕೆದಾರರಿಗೆ 
ಮನವೊಲಿಸಿ ಸಂಪೂರ್ಣಗೊಳಿಸಲು 
ಸಭೆಯಿಂಧ ಕ್ರಮವಹಿಸಲಾಗಿದೆ. ಸಮಾನಂತರವಾಗಿ 
ಅಮೃತ್‌ ಯೋಜನೆಯಡಿಯಲ್ಲಿ ನಗರದ ಉಳಿದ 
ಭಾಗದಲ್ಲಿ ಒಳಚರಂಡಿ ಕೊಳವೆ ಹಾಗೂ ಮನೆ 
ಕೆಯುಡಬ್ಲೂವಎಸ್‌ಡಿಬಿ ವತಿಯಿಂದ 
ಅಳವಡಿಸಲಾಗುತ್ತಿದೆ. ಇದುವರೆಗೆ ನಗರದ ಒಟ್ಟು 
ಆಸ್ತಿಗಳ ಹೈಕಿ ಸುಮಾರು ಶೇ.10% ಗೃಹ ಸಂಪರ್ಕ 
ಆಗಿರುತ್ತದೆ. ಇದರ ತ್ಯಾಜ್ಯ ನೀರು ಒಳಚರಂಡಿ 
ಕೊಳವೆ ಜಾಲದ ಮೂಲಕ ಹರಿದು ಎಸ್‌.ಟಿ.ಪಿ 
ಘಟಕಕ್ಕೆ ಸೇರುತ್ತಿದೆ. ಸದ್ಯಕ್ಕೆ ಸುಮಾರು 3 ಎಂಎಲ್‌ಡಿ 
ತ್ಯಾಜ್ಯ ನೇರು. ಹರಿಮ ಬರುತಿದೆ. "ಇದರಿಂದ 
ಒಳಚರಂಡಿ ಕೊಳವೆ ಜಾಲವು ಕಾರ್ಯ 
ನಿರ್ವಹಿಸುತಿರುವುದು : ದೃಡಪಟ್ಟಿರುತ್ತದೆ. ತ್ಯಾಜ್ಯ 
ನೀರು ಒಳಹರಿವು ಬಹಳ ಅಲ್ಪ (ವಿನ್ಯಾಸದಂತೆ 17 
ಐಎಂಎಲ್‌ಡಿ)  ಪ್ರಮಾಣವಾಗಿರುತ್ತದೆ. ಇದರಿಂದ 
ಎಸ್‌ಟಿಪಿ ಘಟಕವು. ಪೂರ್ಣ ಪ್ರಮಾಣದಲ್ಲಿ 
ಕಾರ್ಯನಿರ್ವಹಿಸಲು 
ಆದುದರಿಂದ, ನಗರಸಭೆ ವತಿಯಿಂದ ಬಳಕೆದಾರರ 
ಮನವೊಲಿಸಿ 
ಸಂಪರ್ಕವನ್ನು ನೀಡಲು ಕ್ರಮ ಕೈಗೊಳ್ಳಬೇಕಾಗಿದೆ. 
ಒಳಚರಂಡಿ ಜಾಲ ಹಾಗೂ ಎಸ್‌ಟಿಪಿ ಘಟಕವು 
ಲಭ್ಯವಿರುವ ಜಲ ತ್ಯಾಜ್ಯ ಉಪಯೋಗಿಸಿಕೊಂಡು 


ಸಾಧ್ಯವಾಗುತ್ತಿಲ್ಲ." 


ವಗರ! 


ತ್ವರಿತವಾಗಿ ಒಳಚರಂಡಿ ಮನೆ 


ಚಾಲನೆಯಲ್ಲಿರುತ್ತದೆ. ಆದುದರಿಂದ, ಯೋಜನೆಯು | 


ವಿಫಲತೆ ಕಂಡುಬಂದಿರುವುದಿಲ್ಲ. ಪೂರ್ಣ 
ಪ್ರಮಾಣದಲ್ಲಿ ಗೃಹ ಸಂಪರ್ಕಗಳನ್ನು ಬಳಕೆದಾರರು 
ಪಡೆದ ನಂತರ ಪೂರ್ಣ ಪ್ರಮಾಣದಲ್ಲಿ ಕಾರ್ಯ 


ನಿರ್ವಹಿಸುತ್ತದೆ.' ಆದುದರಿಂದ, ಯೋಜನೆಯು 
ವಿಫಲವಾಗಿರುವುದಿಲ್ಲ. 

ಇ). | ಅಮೃತ್‌ ಯೋಜನೆ | ಹಂತ-3 ರಲ್ಲಿ ವಲಯ-1 & 3 ರಲ್ಲಿ ಬಿಟ್ಟು ಹೋದ 
ಅಡಿಯಲ್ಲಿ 3ರ | ಪ್ರದೇಶಗಳಲ್ಲಿ ಒಳಚರಂಡಿ ಕಾಮಗಾರಿಗಳು 
ಹೆಂತಗಳಲ್ಲಿನ ಪ್ರಗತಿಯಲ್ಲಿವೆ. ಸದರಿ ಕಾಮಗಾರಿಗಳಿಗೆ ಇಲ್ಲಿಯವರೆಗೆ 
ಕಾಮಗಾರಿಗಳು ತಗುಲಿದ. ವೆಚ್ಚ ರೂ.4133.56 ಲಕ್ಷಗಳಾಗಿದ್ದು 
ಕೈಗೆತ್ತಿಕೊಂಡ ಅಕ್ಟೋಬರ್‌ 2021 ರಲ್ಲಿ ಪೂರ್ಣಗೊಳಿಸಲು 
ಕಾಮಗಾರಿಗಳ ಉದ್ದೇಶಿಸಲಾಗಿದೆ. 
ಪೂರ್ಣಗೊಂಡಿದೆಯೇ; 
ಕಾಮಗಾರಿ 


ಪೂರ್ಣಗೊಂಡಿದ್ಮಲ್ಲಿ, 


ಇದಕ್ಕೆ ತಗುಲಿದ ವೆಚ್ಚ್‌ 
ಎಷ್ಟು; ಈ ಕಾಮಗಾರಿಗಳ 


ನಿರ್ವಹಣೆ ಸರಿಯಾದ 

ರೀತಿಯಲ್ಲಿ 

ಆಗದಿರುವುದಕ್ಕೆ 

ಕಾರಣಗಳೇಮ? 

(ಸಂಪೂರ್ಣ ಮಾಹಿತಿ 
| ಒದಗಿಸುವುದು) 

ಈ) | ನಗರಕ್ಕೆ ಸಮರ್ಪಕವಾಗಿ ನಗರಕ್ಕೆ ಸಮರ್ಪಕವಾಗಿ ಕುಡಿಯುವ ನೀರನ್ನು 
ಕುಡಿಯುವ ವೀರನ್ನು | ಪೂರೈಕೆ ಮಾಡಲು K।ರ೯€ ಪತಿಯಿಂದ 24/7 ನೀರು 
ಪೂರೈಕೆ ಮಾಡಲು ಎಷ್ಟು | ಸರಬರಾಜು ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. 
ಹಂತದ . 
ಕಾಮಗಾರಿಗಳನ್ನು ಕುಡಿಯುವ ನೀರು ಸರಬರಾಜು ವಿತರಣಾ 
ಕೈಗೊಳ್ಳೆಲಾಗಿದೆ; ಈ | ಜಾಲವನ್ನು ಅಳವಡಿಸಲು ಬೀದರ್‌ ನಗರವನ್ನು 19 
ಕಾಮಗಾರಿಗಳಿಗೆ ಎಷ್ಟು | ವಲಯಗಳನ್ನಾಗಿ ವಿಂಗಡಿಸಿ ಅವುಗಳಲ್ಲಿ 14 
ವೆಚ್ಚ ಮಾಡಲಾಗಿದೆ: ಈ | ವಲಯದ ವಿತರಣಾ ಜಾಲ ಮತ್ತು 16 ವಲಯಗಳಲ್ಲಿ 
ಕಾಮೆಗಾರಿಗಳು ಯಾವ।ಗೃಹ ಸಂಪರ್ಕಗಳನ್ನು ಮಂಡಳಿ ವತಿಯಿಂದ 
ಹಂತದಲ್ಲಿದೆ; ಕೈಗೊಳ್ಳಲಾಗಿರುತ್ತದೆ. 
ಾಮಗಾರಿವಾರು 
ಸಂಪೂರ್ಣ ವಿವರ| ಬಾಕಿ ಉಳಿದ 5 ವಲಯ (ವಲಯ 123 ಮತ್ತು 
ನೀಡುವುದು) 7,8ಗಳಲ್ಲಿ ವಿತರಣಾ ಜಾಲ ಮತ್ತು ಗೃಹ 

ಸಂಪರ್ಕಗಳನ್ನು ಕಲ್ಪಸುವ ಕಾಮಗಾರಿಗಳನ್ನು 
(ವಲಯ 1,2 ಮತ್ತು 3) KUWS & ೦B ಪತಿಯಿಂದ 
ಕೈಗೆತ್ತಿಕೊಳ್ಳಲಾಗಿದೆ. | 

KUWS & ೦8 ವತಿಯಿಂದ ಕೈಗೊಂಡ ಕಾಮಗಾರಿಗಳು | 
ಪೂರ್ಣಗೊಳಿಸಿ  ಜಾಲನೆಗೊಲಿಸಿ 20177 ರಲ್ಲಿ 
ಸಗರಸಭೆ ಬೀದರ ರವರಿಗೆ ಹಸ್ತಾಂತರಿಸಲಾಗಿದೆ. 
ಸದರಿ ಕಾಮಗಾರಿಗಾಗಿ ತಗುಲಿದ ವೆಚ್ಚ 228490 
ಲಕ್ಷಗಳು. 

ಉ) | ಈ ಯೋಜನೆ ಅಡಿಯಲ್ಲಿ | ಬೀದರ ನಗರದ ನೀರು ಸರಬರಾಜು | 


ಪ್ರತಿ ದಿನ ಕುಡಿಯುವ 
ಮೀರು ಲಭ್ಯವಾಗದಿರಲು 
ಕಾರಣಗಳೇನು; ಪ್ರತಿ ದಿನ 


ಕುಡಿಯುವ ನೀರು 
ಪೂರೈಕೆ ಮಾಡಲು 
ಕೈಗೊಂಡಿರುವ ಶಾಶ್ವತ 
ಕ್ರಮಗಳೇಮ? 
(ಸಂಪೂರ್ಣ ಮಾಹಿತಿ 
ಒದಗಿಸುವುದು) 


| 2014ನೇ ಸಾಲಿನಲ್ಲಿ ಮಾಂ೦ಜ್ರ ನದಿಯು ಬೇಸಿಗೆಯಲ್ಲಿ ! 


ವ್ಯವಸ್ಥೆಯನ್ನು ಕೆ.ಯು.ಐ.ಡಿ.ಎಫ್‌.ಸಿ ವತಿಯಿಂದ 
ನಿರ್ವಹಿಸಲಾಗಿರುತ್ತದೆ. ಬೀದರ ನಗರಕ್ಕೆ ಸಗಟು 
ವೀರು ಸರಬರಾಜು 4 ಎಂಎಲ್‌ಡಿ ಅವಶ್ಯಕತೆ 
ಇರುತ್ತದೆ. ಮೊದಲೇ ಇದ್ದ ಮಾಂಜ ಜಲಾಶಯದಿಂದ 
ಬರುತ್ತಿದ್ದ 16 ಎಂಎಲ್‌ಡಿ ನೀರನ್ನು 
ಮುಂದುವರೆಸಲು ಪರಿಗಣಿಸಿ ಉಳಿದ ಬೇಡಿಕೆಗೆ 
ಅಂದರೆ ೨೮ ಎಂಎಲ್‌ಡಿ ನೀರನ್ನು ಕಾರಾಂಜ 
ಜಲಾಶಯ ಮೂಲದಿಂದ ನೀರನ್ನು ಪಲಂಪುಮಾಡಲು | 
ಆಯೋಜಿಸಿ 2015 ರಲ್ಲಿ ಚಾಲನೆಗೊಳಿಸಲಾಯಿತು. 


ಬತ್ತಿಹೋದ ಕಾರಣ ಈ ಮೂಲದ ನೀರು j 


j 
H 


ಸರಬರಾಜನ್ನು  ಕೆಯುಡಬ್ಲೂರಿಕಯಎಸ್‌&ಡಿಬಿ 
ರವರು ಸ್ಥಗಿತಗೊಳಿಸಿರುತ್ತಾರೆ. ಈಗ ಕಾರಾಂಜ ನದಿ 
ಮೂಲ ಒಂದರಿಂದಲೇ 28 ಎಂಎಲ್‌ಡಿ ಪಂಪ್‌ 


| ಮಾಡಲು ಅವಕಾಶವಿದ್ದರೂ ವಿದ್ಯುತ್‌ ವ್ಯತ್ಯಯ 


ಹಾಗೂ ಇತರ ಕಾರಣಗಳಿಂದ 20 ರಿಂದ 21 
ಎಂಎಲ್‌ಡಿ ವೀರನ್ನು ಬೀದರ ನಗರಕ್ಕೆ ಪಂಪ್‌ 
ಮಾಡಲಾಗುತ್ತಿದೆ. ಇದು ಶೇ50 ಅವಶ್ಯಕತೆಗಿಂತ |" 
ಕಡಿಮೆ ಇರುತ್ತದೆ. ಇದರಿಂದ ಹೊಸ ಕೊಳವೆಯಿಂದ 
ನೀರು ಸರಬರಾಜು ಮಾಡಲಾಗುತ್ತಿಗೆ. ಆದರಿಂದ 
24೧ ವೀರು ಪೂರೈಕೆಯಲ್ಲಿ ತೊಂದರೆಯಾಗಿದೆ. 
ಇದನ್ನು ಸರಿಪಡಿಸಲು ಹೆಚ್ಚುವರಿ ಪಂಪುಗಳನ್ನು 
4 ಹಂತದಲ್ಲಿ) ಅಳವಡಿಸಿ ಹಾಗೂ ನಗರದ ಫೀಡರ್‌ 
ಲೈನ್‌ ಉನ್ನತೀಕರಿಸಲು ಸುಮಾರು ರೂ.20.00 ಕೋಟಿ 
ಅನುದಾನದ ಅವಶ್ಯಕತೆ ಇದೆ ಎಂದು ಅಂದಾಜು 
ಮಾಡಲಾಗಿದೆ. ಆದರೆ, ಇದರ ತಾಂತ್ರಿಕ ಸಧೃಡತೆ 
ಹಾಗೂ ವಿನ್ಯಾಸಗಳನ್ನು ಕೆಯುಐಡಿಎಫ್‌ಸಿಯ 
ತಾಂತ್ರಿಕ ಸಿಬ್ಬಂದಿಯಿಂದ ಪರಿಶೀಲಿಸಿದ ನಂತರ 
ಸರ್ಕಾರಕೆ, ಪ್ರಸ್ತಾವನೆಯನ್ನು ಸಲ್ಲಿಸಲಾಗುವುದೆಂದು 
ಪೌರಾಯುಕರು, ಪುರಸಭೆ ಬೀದರ ಇವರು ವರದಿ 


ಸಂಖ್ಯ: ನಅಇ 121 ಯುಎಂ೦ಎಸ್‌ 2021 


ಮಾಡಿರುತ್ತಾರೆ. 
ಹ A ವರಾಜ) 


`ಷಗರಾಭಿವೃದ್ದಿ ಸಚಿವರು 


